SU 


ಕರ್ನಾಟಕ ವಿಧಾನ ಪರಿಷತ್ತು ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೇ : 855 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆಯನೂರು ಮಂಜುನಾಥ 
(ಪದವೀಧರರ ಕ್ಷೇತ್ರದಿಂದ 


| Se —— ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ | 20-09-2021 


—— 


(ಅ)| ಕೇಂದ್ರ" ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಜಾರಿಗೆ ಹೌದು. 
ತಂದಿರುವ ನೂತನ ಶಿಕ್ಷಣ ನೀತಿಯನ್ನಯ| ಶ್ರೀ ಎಸ್‌ವಿ. ರಂಗನಾಥ, ಭಾ.ಆ.ಸೇ 
ದೇಶದಲ್ಲಿ ಈ ಹಿಂದೆ ಇದ್ದ ಶಿಕ್ಷಣ ಪದ್ಧತಿಯಲ್ಲಿ | (ನಿ) ನೇತೃತ್ವದ ಟಾಸ್ಕ್‌ ಘೋರ್ಸ್‌ ಸಮಿತಿ 
"| ಅಮೂಲಾಗ್ರ ಬದಲಾವಣೆಯನ್ನು ತಂದಿದ್ದು, ಈ | (Task Force Committee) ನೀಡಿದ 
ನೂತನ ಶಿಕ್ಷಣ ' ನೀತಿಯನ್ನು ರಾಜ್ಯದಲ್ಲಿಯೂ | ವರದಿಯನ್ವಯ ಅನುಷ್ಠಾನದ ಕಾರ್ಯ 
ಅಳವಡಿಸಿ ಕಂಡಿರುವುದರಿಂದ ಇಲಾಖೆಯಲ್ಲಿ | ನಡೆದಿದೆ. 
ಅಮೂಲಾಗ್ರ ಬದಲಾವಣೆಗೆ ' ಕ್ಷಮ 
ಕೈಗೊಳ್ಳಲಾಗಿದೆಯೇ; (ಹಾಗಿದ್ದಲ್ಲಿ, ವಿವರವಾದ | ವಿವರಗಳನ್ನು ಅನುಬಂಧ-1 ಮತ್ತು 2ರಲ್ಲಿ 
ಮಾಹಿತಿ ನೀಡುವುದು) ತಿಳಿಸಲಾಗಿದೆ. 
(ಅಂದ್ರ ಸರ್ಕಾರ ಈ ಹಿಂಡ ಇದ್ದ ಮಾನವ| ಸರ್ಕಾರದ ಮಣ್ಟದಕ್ಲಿ ಇಂತಪ ಪ್ರಾನ]. 
[ಸಂಪನ್ಮೂಲ ಇಲಾಖೆಯನ್ನು ರದ್ದುಪಡಿಸಿ | ಇರುವುದಿಲ್ಲ. | 
ನೂತನ . ಶಿಕ್ಷಣ ನೀತಿ 
ಅನುಷ್ಠಾನಗೊಳಿಸಿಕೊಂಡಿರುವುದರಿಂದ ಶಿಕ್ಷಣ 
ಇಲಾಖೆಯೆಂದು ನಾಮಕರಣ ಮಾಡಿದ್ದು, 
ರಾಜ್ಯದಲ್ಲಿಯೂ' ಸಹ ವಿವಧ ಹಂತದ ಶಿಕ್ಷಣ 
ಇಲಾಖೆಯನ್ನು ಒಂದೇ ಇಲಾಖಾ ಅಡಿಯಲ್ಲಿ 
ತರುವ " ಪ್ರಯತ್ನ" ನಡೆದಿದೆಯೇ? (ವಿವರ 
'ನೀಡುವುದು)' 


ಶಿಕ್ಷಣ ಪದ್ಧತಿ 
ಅಳವಡಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ... ಈ 
ಹಿಂದೆ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ 
ಉನ್ನತ ಹುದ್ದೆಯಲ್ಲಿ ಪಾಠ ಮಾಡುತ್ತಿರುವ 
ಉಪನ್ಯಾಸಕರುಗಳನ್ನು . ಯಾವ ರೀತಿಯಲ್ಲಿ 
ನೂತನ .: ಶಿಕ್ಷಣ ' ಪದ್ಧತಿಗೆ 
ಅಳವಡಿಸಿಕೊಳ್ಳಲ್ಯಗುವುದು; (ಮಾಹಿತಿ 


ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು 
ವಿಶ್ವವಿದ್ಯಾಲಯಗಳು, ಶಾಲಾ-ಕಾಲೇಜುಗಳ 
ಪ್ರಾಂಶುಪಾಲರು ಮತ್ತು ಬೋಧಕ 
ವರ್ಗದವರೊಂದಿಗೆ ರಾಜ್ಯದ 
ವಿಶ್ವವಿದ್ಯಾಲಯಗಳು ಮತ್ತು . ಕಾಲೇಜುಗಳ 
ಹಂತದಲ್ಲಿ ಹಲವಾರು 
ಕಾರ್ಯಾಗಾರ/ಸೆಮಿನಾರ್‌ಗಳನ್ನು 

ಆಯೋಜಿಸಿ, ಬೋಧಕ ವರ್ಗದವರಿಗೆ ಈ 
[ಕುರಿತು ವಿವರಿಸಲಾಗಿದೆ. ಈ ಪ್ರಕ್ರಿಯೆ 
ಮುಂದುವರೆಯುತ್ತಿದೆ. : 

. ಇದಲ್ಲದೇ, : ಧಾರವಾಡದಲ್ಲಿರುವ 
ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿ 
ಅಡಿಯಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳ / 
ಕಾಲೇಜುಗಳ ಉಪನ್ಯಾಸಕರಿಗೆ ಈ ಕುರಿತು 
ತರಬೇತಿ ನೀಡಲು ಕ್ರಮವಹಿಸಲಾಗಿದೆ. 

ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, 
ಪಠ್ಯಕ್ರಮಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. 

ನುರಿತ ಶಿಕ್ಷಣ , ತಜ್ಞರನ್ನೊಳಗೊಂಡ 
ಸುಮಾರು 43 ವಿಷಯವಾರು ಸಮಿತಿಗಳನ್ನು 
ರಚಿಸಲಾಗಿದ್ದು, ವಿಷಯವಾರು ಸಮಿತಿಗಳು 
| ಪಠ್ಯಕ್ರಮಗಳನ್ನು ಸಿದ್ದಪಡಿಸುವ ಕಾರ್ಯ 
ಅಂತಿಮ ಹಂತದಲ್ಲಿದೆ. 


ನೀಡುವುದು) : -. 


33373 ರಡಿಯಲ್ಲಿ ಶಿಕ್ಷಾ ಪದ್ಧ ಮತ್ತು 
ಪಠ್ಯಕ್ರಮವನ್ನು ' ಶಿಕ್ಷಣ ಇಲಾಖೆ 
|ಸಿದ್ದಪಡಿಸಿಕೊಂಡಿದೆಯೇ; ನುರಿತ ಶಿಕ್ಷಕರಿಲ್ಲದೇ/ 
 |ತಜ್ಞರಿಲ್ಲದೇ ಈ ಪದ್ಧತಿಯನ್ನು ಏಕಾಏಕಿ ಜಾರಿಗೆ 
ತರಲು" ಸಾಧ್ಯವೇ? (ವಿವರ ನೀಡುವುದು) 


ಸಂಖ್ಯೆ: ಇಡಿ 233 ಯುಎನ್‌ಇ 2021 


(ಡಾ: ಅಶ್ವಥ್‌ ರಾಯಣ ಸಿ.ಎನ್‌.) 

, ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


WOE —A Anfexule - 1 


Proposed structure: School Education 


* Karnataka School Education Councif 
(KSEC): To provide oversight and co-ordinate 
" between various agencies/ depts. 


« State School Standards Authority (SSSA): 
The regulatory unit for education. Will 
regulate all schools - public and private. 


Karnataks Exam Board 


* The ‘Department of School Education: 


(Merged KSEEB and | PEdstotionaiR¢cich ; 
in eR Responsible for policy making and overal 


monitoring. | 


* Directorate of Schoo! Education: Will handle 
operations of the public school system. 


; * The DSERT: will lead all academic matters 
pS for atl school education (foundational to 


Network of Unaided | secondary stage). 
Private Schools | 
' | 


Public Sthool Complex 
[Only for Government 
schools} 


| . Network of Aided 
\ schools 


* Boards of Certification / Examination will 
grant certification of schoo! completion but 
will have no role in determining curricula ‘or 
textbooks. 


PR AMITNMRE DRT AMIAIT 
DALLUNL FULALURNLS NELALANG 


TO HI 
* Fnart Uarnatola State Hisher Faination Council /Cammiceian (KSHFN) 
© Establish independent Councils for Regulation, Funding, Res. & Innovation: 
a) Karnataka Higher Education Regulatory Council/Board (KHERC/B); 
b) Karnataka Higher Education Grants Council/ Board (KHEGC/B); 
c) Karnataka Research and Innovation Council (KRIC) 
'e Enactnew Karnataka State Universities Act in line with NEP 2020/KSHEC. 


e Ensure establishment of Board of Governors (BoG) and preparation of 
Institutional Development Plan (IDP) in all the Higher Education Institutions. 


. Empower ihe affiliated and autonomous’ colleges through mentoring 
(guidance, help and encouragement). 


*e Identify and establish Special Education Zones (SEZs) 
} ee Establishsingle platform for all kinds of scholarships 


! 
| 


ಸೆಂ ಎ ೭ 


Jniexnde -2- 


Proposed structure: Higher Education 


Wrnatls (ಯ Resedrch. 


The Karnataka State Higher Education 
Council? Commission {(KSHEC): To provide 
oversight on the independent and 
autonomous bodies of higher education. 


The Karnataka Higher Education Grants 
Council (KHEGC): Responsible for funding 
and financing. 


[ 
The Karnataka Higher Education Regulatory 
Council (KHERC): The sole regulator for all 
Higher Education in the State (except legal 
and medical education). 


The Karnataka Research and Innovation 
Council (KRIC: To catalyze research, 
promote innovation and collaborate ‘with 
industry and public services. 


The National Accreditation Council (NAC): 
This Central body will establish adequate 
Accreditation Institutions (Als) in the State 
- KHEC will influence NAC in ensuring 
sufficient Als. 


Legislative Interventions Needed 


AKAN NರANರNದರNS ರತರ ರರ ಕS ಕರರ SSS 


WA Establish Karnataka Education Commission- Headed by Hon. CM 
»>- Establish Karnataka State Higher Education Council (KSHEC) 
}> Establish independent Councils for Regulation, Funding, Research & Innovation- 


a) Karnataka Higher Education Regulatory Council (KHERC) 
b) Karnataka Higher Education Grants Council (KHEGC) 
c) Karnataka Research and Innovation Council (KRIC) 
» Enact new Karnataka State Higher Education Institutions Act- Dr. Vasudeva: Aatre 
Committee 


a) Establishment of Board of Governors and preparation of Institutional Development 
‘ Plan (IDP) in all the Higher Education Institutions 


\ 


